[oo] 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದಪ್ರುಶ್ನೆಸ೦ಖ್ಯೆ 2108 
ಉತ್ತರಿಸಬೇಕಾಗಿದ್ದದಿನಾಂಕ : 25.03.2021 
ಸದಸ್ಯರಹೆಸರು ಶ್ರೀ ಆರ್‌.ಬಿ. ತಿಮ್ಮಾಪೂರ 


ಉತ್ತರಿಸುವ ಸಚಿವರು 


(ವಿಧಾಸ ಸಚೆಯಿಂದ ಚುನಾಯಿತರಾದವರು) 
ಮಾನ; ಯುವ ಸಬಲೀಕರಣ ಮತ್ತು ಕ್ರೀಡಾ 


ಹಾಗೂ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


ಕ್ರ. ಪ್ರಶ್ನೆ ಉತ್ತರ 
ಸಂ > ot) 
ಅ) | ರಾಜ್ಯದಲ್ಲಿ ಕುಸ್ತಿ ಕ್ರೀಡೆಗೆ ನೀಡುತ್ತಿರುವ | ಬೆಳಗಾವಿ, ದಾವಣಗೆರೆ, ಗದಗ, ಮೈಸೂರು, ಹಳಿಯಾಳ, 
ಪ್ರೋತ್ಸಾಹಗಳೇನು; ಬಾಗಲಕೋಟಿ, ಧಾರವಾಡ ಮತ್ತು ಶಿವಮೊಗ್ಗ ಜಿಲ್ನೆಗಳಲ್ಲಿ 
ಕುಸ್ತಿ: ಕ್ರೀಡಾ ವಸತಿ ನಿಲಯಗಳನ್ನು ಸ್ಥಾಪಿಸಿದ್ದು, 
ಕ್ರೀಡಾಪಟುಗಳಿಗೆ ಪ್ರವೇಶಾವಕಾಶ ಕಲ್ಪಿಸಲಾಗಿದೆ. 
ಕುಸ್ಲಿ "' ಜನಪ್ರಿಯವಾಗಿರುವ ಜಿಲ್ಲೆಗಳ ಕ್ರೀಡಾಂಗಣಗಳಲ್ಲಿ 
ತರಬೇತಿಗಾಗಿ ಆಧುನಿಕ ಕುಸ್ಲಿಮ್ಯಾಟ್‌ ನೀಡಿ 
AN ಪೋತ್ರಾಹಿಸಲಾಗುತ್ತಿದೆ. 
ಆ) | ಕುಸಿಪಟುಿಗಳ ಸಂಖ್ಯೆ ಐಷ್ಟು: ರಾಜ್ಯ ಮತ್ತು | ರಾಜ್ಯ- ಮತ್ತು ಅಂತರ ರಾಜ್ಯಮಟ್ಟದಲ್ಲಿ ಸ್ಪರ್ಧಿಸಿರುವ 
ಅಂತರ ರಾಜ್ಯಮಟ್ಟಿದಲ್ಲಿ ಸ್ಪರ್ಧಿಸಿರುವ | ಕುಸ್ಲಿಪಟುಗಳ ಸ೦ಂಖ್ಯೆ:1500. 
ಕುಸ್ತಿಪಟುಗಳ ಸಂಖ್ಯೆ ಎಷ್ಟು; ಇವರಿಗೆ ' 
ಸರ್ಕಾರದಿಂದ ನೀಡುತ್ತಿರುವ | ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾ ವಸತಿ 
ಸೌಲಭ್ಯಗಳೇಮು; ನಿಲಯಗಳಲ್ಲಿ 2019-20ನೇ ಸಾಲಿನಲ್ಲಿ 206 ಕುಸ್ಲಿಪಟುಗಳಿಗೆ 
ಪ್ರವೇಶ ನೀಡಲಾಗಿದೆ. ಈ ಪೈಕಿ 118 ಕುಸ್ಲಿಪಟಿಗಳು ರಾಜ್ಯ 
ಮತ್ತು ರಾಷ್ಟೀಯ ಮಟ್ಟಿದಲ್ಲಿ ಸ್ಪರ್ಭಿಸಿರುತ್ತಾರೆ. 
: ಗ್ರಾಮೀಣ ದೇಸೀ ಕ್ರೀಡೆಯಾದ ಕುಸ್ತಿಯನ್ನು ಉಳಿಸಿ ಬೆಳೆಸಲು 
ಇ) | ಕುಸ್ಲಿಪಟುಗಳಿಗೆ ಪ್ರೋತ್ಸಾಹ ವೀಡಲು | ಹಾಗೂ ಎಳೆಯ ಹಂತದಲ್ಲಿಯೇ ಪ್ರತಿಭೆಗಳನ್ನು ಗುರುತಿಸಲು 


ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳೇನು? 


| ಪಾವತಿಯನ್ನು ಮಾಡಲಾಗುತ್ತದೆ. 


ಕುಸ್ತಿ ಹಬ್ಬವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. 


ಸದರಿ ಕ್ರೀಡಾಪಟುಗಳಿಗೆ ನುರಿತ ತರಬೇತುದಾರರಿಂದ ಕ್ರೀಡಾ 
ತರಬೇತಿ; ವಸತಿ ಸೌಲಭ್ಯ: ಊಟೋಪಹಾರ; ಪದಕ ವಿಜೇತ 
ಕ್ರೀಡಾಪಟುಗಳಿಗೆ ನಗದು ಪ್ರೋತ್ಸಾಹ ಧನ; ಕ್ರೀಡಾ ಸಮಪಸ್ಪ 
ಮತ್ತು ಪಂದ್ಯಾಪಳಿಗಳಲ್ಲಿ ಭಾಗವಹಿಸಲು ಪ್ರಯಾಣ ಭತ್ಯೆ! 
ದಿನಭತ್ಯೆ; ರಾಷ್ಟ ಹಾಗೂ ಅಂತರ ರಾಜ್ಯಮಟ್ಟದ 
ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕ ವಿಜೀತರಾದ ಕುಸ್ತಿ 
ಶೀಡಾಪಟುಗಳಿಗೆ ನಗದು ಬಹುಮಾನ; ರಾಜ್ಯಮಟ್ಟಿದಲ್ಲಿ 


ಪ್ರಥಮ ಸ್ನಾನ ಮತ್ತು ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿ ಪದಕ 


ಪಡೆದ ಕ್ರೀಡಾ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ರಾಷ್ಟ 
ಮತ್ತು ಅಂತಾರಾಷ್ಟೀಯ ಮಟ್ಟದ ಕ್ರೀಡಾ ಕೂಟಗಳಲ್ಲಿ 
ಭಾಗವಹಿಸಿ ಪದಕ. ಪಡೆದವರಿಗೆ ಶೈಕ್ಷಣಿಕ ಹಲ ಮರು 


ಮೈಎಸ್‌ಡಿ - ಇಬಿಬಿ / 88 / 2021 


\ 


ಗ್‌ 
(ಡಾ| ನಾಧಸಯೆ ಡು 
ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


